ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


2011 ರಲ್ಲಿ ಕೆ.ಪಿ.ಎಸ್‌.ಸಿ. ಇಂದ ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಕುರಿತು 


ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) :- 
1324 (1459) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) 2011ರಲ್ಲಿ ಕೆ.ಪಿ.ಎಸ್‌.ಸಿ ಮೂಲಕ ಆಯ್ಕೆಯಾಗಿರುವ 362 ಕೆ.ಎ.ಎಸ್‌. ಅಭ್ಯರ್ಥಿಗಳ ಕುರಿತು 
ಸರ್ಕಾರದ ನಿಲುವೇನು; ಆಯ್ಕೆಯಾಗಿರುವ ಅಭ್ಯರ್ಥಿಗಳಿಗೆ ನೆಮಕಾತಿ ಆದೇಶ ನೀಡಲಾಗುವುದೇ ; 


(ಆ) ಪ್ರಸ್ತುತ ಕೆ.ಪಿ.ಎಸ್‌.ಸಿ. ಮೂಲಕ ಹೊಸದಾಗಿ ಅರ್ಜಿ ಕರೆಯಲಾಗುವ ಗೆಜೆಟೆಡ್‌ ಹುದೆಗಳೊಂದಿಗೆ 
2011ರಲ್ಲಿ ಆಯ್ಕೆಯಾಗಿರುವ 362 ಹುದ್ದೆಗಳನ್ನು ಸೇರಿಸಿ ಹೊಸದಾಗಿ ಅಷ್ಟು ಹುದ್ದೆಗಳಿಗೆ ಅರ್ಜಿ 
ಕರೆಯುವ ಪ್ರಸ್ತಾವ ಸರ್ಕಾರದ ಮುಂದಿದೆಯೇ; ಈ ಕುರಿತು ಸರ್ಕಾರದ ನಿಲುವೇನು; 


(ಇ) 2011ರಲ್ಲಿ ಕೆ.ಪಿ.ಎಸ್‌.ಸಿ ಮೂಲಕ ಆಯ್ಕೆಯಾಗಿರುವ ಎಲ್ಲಾ 362 ಕೆ.ಎ.ಎಸ್‌. ಅಭ್ಯರ್ಥಿಗಳ 
ಆಯ್ಕೆಯೂ ಭ್ರಷ್ಠಾಚಾರದ ಮೂಲಕವೇ ಆಗಿದೆ ಎಂದು ಸರ್ಕಾರ ನಿರ್ದರಿಸಿದೆಯೆಳ; ಭ್ರಷ್ಠಾಚಾರ 
ನಡೆಸಿದ ಎಷ್ಟು ಅಭ್ಯರ್ಥಿಗಳ ಮೇಲೆ ಕೇಸು ದಾಖಲಾಗಿದೆ? 


